, | ಕರ್ನಾಟಕ ವಿಧಾನ ಪರಿಷತು 


ಗಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1606 (850) 
2) ಸದಸ್ಯರ ಹೆಸರು ? ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
. (ವಿಧಾನ ಸಭೆಯಿಂದ ಚುನಾಯಿತರಾದವರು) 

3) ಉತ್ತರಿಸುವ' ದಿನಾಂಕ : 22.03.2021 

4) ಉತ್ತರಿಸುವವರು °°, : ಅರಣ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
3 
'ಸಂ ಪ್ರಕ್ನೆ | ಉತ್ತರ 
ಈ 'ಕಾಡಗಸ `ನಕ್ಷಹಕ್ತ "ಹಕ ಪ್ತ 


ಕಾಡಾನೆಗಳು ಕಾಡಿನಿಂದ' ಹೊರಬಂದು 
ಗ್ರಾಮಗಳು, ಕಾಫಿ ತೋಟಗಳು 
ಹಾಗೂ ಇತರೆ ಜಮೀನುಗಳಲ್ಲಿ 
ಸಂಚರಿಸುತ್ತಿರುವುದರಿಂದ, . ರೈತರು 
ಹಾಗೂ ಸಾರ್ವಜನಿಕರು ಭಯದ 
ವಾತಾವರಣದಲ್ಲೇ ಬದುಕುತಿರುವುದು 
--ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದೆ. 


| ಬಂದಿದ್ದಲ್ಲಿ: ಕಳೆದ ಮೂರು ಕಳೆದ ಮೂರು ವರ್ಷಗಳಲ್ಲಿ ಹುಲಿ ಮತ್ತು ಕಾಡಾನೆಗಳನ್ನು ಸೆರೆ ಹಿಡಿದು 


| "ಪರ್ಷಗಳಲ್ಲಿ: ಗ್ರಾಮಗಳು, -. ಕಾಫಿ | ಸ್ಥಳಾಂತಠಿಸಿದ-ವಿವಠೆ-ಈ-ಕೆಳಕಂಡಂತಿಡೆ. 

ತೋಟಗಳು ಹಾಗೂ ಇತರೆ ವರ್ಷ | "2018-19: | 2019-20-| 2020-21 | ಸ್ಥಳಾಂತರ"ಮಾಡಲಾದ ಸ್ಥಳ : 
ಜಮೀನುಗಳಲ್ಲಿ ' ಬೀಡು ಬಿಟ್ಟಿರುವ - 

ಅಥವಾ ಸಂಚರಿಸುತ್ತಿರುವ .ಎಷ್ಟು ಹುಲಿ ಹುಳಿ | ಎ _ 3 ಮೈಸೂರಿನ ತೂರ್ಗಲ್ಳ ಪುನರ್‌ 
ಮತ್ತು ಕಾಡಾನೆಗಳನ್ನು || ' ವಸತಿ ಕೇಂದ್ರ 
ಸೆರೆಹಿಡಿಯಲಾಗಿದೆ ಹಾಗೂ ಎಲ್ಲಿಗೆ ದುಬಾರೆ ಸಾಕಾನೆ ಶಿವರ, 
ಸ್ಥಳಾಂತರ ಮಾಡಲಾಗಿದೆ; 3 - - ಮತ್ತಿಗೋಡು ಸಾಕಾನೆ 

KM ಶಿಬರ-2 


ಕಾಕನಕೋಟೆ ಮೀಸಲು `ಅರಣ್ಯ- 
1, ದುಬಾರೆ ಸಾಕಾನೆ ಶಿಬಿರ-2 
ಬಂಡೀಪುರ ಹುಲಿ ಸಂರಕ್ಷಿತ 
- _ I ಪ್ರದೇಶದ ಮೂಲೆ ಹೊಳೆ 
' | ಪ್ರದೇಶ 


ಈ ಕಡಹಕ್ಷ ನರಂತರವಾಗ' ಮಾನವ-ವನ್ಯಪ್ರಾಣಿ ಸಂಘರ್ಷವನ್ನು ತಡೆಗ್ಬರು ಈ ಕಂಡ 

ನಡೆಯುತ್ತಿರುವ ವನ್ಯಜೀವಿ-ಮಾನವ | ಕ್ರಮಗಳನ್ನು ವಹಿಸಲಾಗುತ್ತಿದೆ:- 

ಸಂಘರ್ಷ ತಪ್ಪಿಸಲು ಜಿಲ್ಲೆಯಲ್ಲಿ [೬ ನೆ ತಡೆಕಂದಕ ನಿರ್ಮಾಣಗಿರ್ವಹಣೆ 

ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? |, ಸೋಲಾರ್‌ ತಂತಿ ಬೇಲಿ ನಿರ್ಮಾಣಗಿರ್ವಹಣೆ 

€ ತೂಗು ಸೋಲಾರ್‌ ತಂತಿ ಬೇಲಿ ನಿರ್ಮಾಣಗಿರ್ವಹಣೆ' 

* ಉಪಯೋಗಿತ ರೈಲು ಹಳಿಗಳನ್ನು ಉಪಯೋಗಿಸಿ ಬ್ಯಾರಿಕೇಡ್‌ 
ನಿರ್ಮಾಣ 

* ಕೊಡಗು ಜಿಲ್ಲೆಯ ಅರಣ್ಯ ವೃತ್ತದ ವ್ಯಾಪ್ತಿಯ ವಲಯಗಳಲ್ಲಿ 
ಕಾಡಾನೆ ಹಾವಳಿಯನ್ನು ತುರ್ತು ನಿರ್ವಹಣೆ ಕ್ಷಿಪ್ರ ಸ್ಪಂದನ 


ತಂಡಗಳನ್ನು ರಚಿಸಿ ಕಾರ್ಯನಿರ್ವಹಿಸಲಾಗುತಿದೆ. 


pb 
[ 


ಉತ್ತರ oo 


4 


ಯ —— | ವೌ s— 
* ಆನೆಗಳಿಗೆ ರೇಡಿಯೋ ಕಾಲರ್‌ಗಳನ್ನು ಅಳವಡಿಸಿ ಅವುಗಳ ಚಲನ 
ವಲನಗಳ ಬಗ್ಗೆ ನಿಗಾವಹಿಸಲಾಗುತ್ತಿದೆ. 


* ಆಯ್ದ ವಲಯಗಳಲ್ಲಿ ಕಾಡಾನೆಗಳನ್ನು: ಮರಳಿ ಕಾಡಿಗೆ ಓಡಿಸುವ 
ತಂಡ ರಚನೆ ಮಾಡಲಾಗಿರುತ್ತದೆ. 


*. ಕಾಡಾನೆ ಇರುವಿಕೆ ಅವುಗಳ ಚಲನವಲನಗಳ ಬಗ್ಗೆ ಸಾರ್ವಜನಿಕರಿಗೆ 


ರೈತರಿಗೆ. ಮಾಹಿತಿ ನೀಡುವ SMS. Alert System 
ಕಾರ್ಯ. ನಿರ್ವಹಿಸುತ್ತಿದೆ. ' 


* ಸಾರ್ವಜನಿಕರಿಗೆ ಉಪಟಳ. ನೀಡುತ್ತಿರುವ ಕಾಡಾನೆಗಳನ್ನು 
ಸೆರೆಹಿಡಿದು ಇಲಾಖಾ ಆನೆ ಶಿಿರಕ್ಕೆ/ಸೊಕ್ತ ಅರಣ್ಯ ಪ್ರದೇಶಕ್ಕೆ 
ಸ್ಥಳಾಂತರ ಮಾಡಲಾಗುತ್ತಿದೆ. 


* ವನ್ಯಪ್ರಾಣಿಗಳ ರಕ್ಷಣಾ ದೃಷ್ಟಿಯಿಂದ ವನ್ಯಪ್ರಾಣಿ ಹತತ 
ಶಿಬಿರಗಳನ್ನು ಸ್ಥಾಪನೆ ಮಾಡಿ ಪ್ರತಿ ದಿನ ಗಸ್ತು ಮಾಡಿ ಯಾವುದೇ 
ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 

*e ಈ ರಕ್ಷಣಾ ಕಾರ್ಯದ ಸಿಬ್ಬಂದಿಗಳಿಗೆ ಹಾಗೂ ಇಲಾಖಾ 
ಸಿಬ್ದಂದಿಗಳಿಗೆ. ವೈರ್‌ಲೆಸ್‌ ವಾಕಿ ಚಾಕಿ, ಶಸ್ತ್ರಾಸ್ತ್ರ ಆಹಾರ 
ಸಾಮಗ್ರಿಗಳನ್ನು ಒದಗಿಸಿ ಪರಿಣಾಮಕಾರಿಯಾಗಿ ರಕ್ಷಣಾ ಕಾರ್ಯ 
ಕೈಗೊಳ್ಳಲಾಗುತ್ತಿದೆ. . . 


* ಹುಲಿ' ಉಪಟಳ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಕ್ಯಾಮರಾ 
ಪ್‌ಗಳನ್ನು ಅಳವಡಿಸಿ ಹುಲಿಗಳ ಚಲನವಲನಗಳನ್ನು 
ನಿಗಾವಹಿಸಲಾಗುತ್ತಿದೆ. 


* ಹುಲಿಗಳು ಕಾಡಂಚಿನ ಗ್ರಾಮಗಳಿಗೆ ದಾಳಿ ಮಾಡದಂತೆ ಇಲಾಖಾ | 
ಆನೆಗಳನ್ನು ಉಪಯೋಗಿಸಿ ಆಯ್ದ. ಗ್ರಾಮಗಳಲ್ಲಿ ಕೊಂಬಿಂಗ್‌ 
ಕಾರ್ಯಾಚರಣೆ ನಡೆಸಲಾಗುತಿದೆ. 


* ಮುರಿತ .ಇಲಾಖಾ ಸಿಬ್ಬಂದಿ ಮತ್ತು ಪಠಿಣಿತರಿಂದ ಹುಲಿ 
ಚಲನವಲನಗಳನ್ನು ಗಮನಿಸಲು ಇಲಾಖಾ ತಂಡಗಳನ್ನು ರಚಿಸಿ 
ಕಾರ್ಯ ನಿರ್ವಹಿಸಲಾಗುತ್ತಿದೆ. 

| * ಉಪಟಳ ನೀಡುತ್ತಿರುವ ಹುಲಿಗಳನ್ನು ಸೆರೆಹಿಡಿದು ಪುನರ್‌ ವಸತಿ 
ಕೇಂದಗಳಿಗೆ ಸ್ಥಳಾಂತರಿಸಲಾಗುತ್ತಿೆ. 

ಮಾನವ-ಪ್ರಾಣಿ ಸಂಘರ್ಷವನ್ನು ತಡೆಯಲು ತಕ್ಷಣದ ಮಗಳನ್ನು 

ತೆಗೆದುಕೊಳ್ಳಲು “ಕೊಡಗು ಮಾನವ- ವನ್ಯಪ್ರಾಣಿ ಸಂಘರ್ಷ ಉಪಶಮನ 

ಪ್ರತಿಷ್ನಾನ” ವನ್ನು ವೃತ್ತ ಮಟ್ಟದಲ್ಲಿ ಸ್ಯಾಪಿಸಲಾಗಿದೆ. 


ಸಂಖ್ಯೆ ಅಪಜೀ 74 ಎಫ್‌ಡಬ್ಬ್ಯೂಎಲ್‌ 2021 


ಆರಂ. ಲಿಂಬಾವಳಿ) 
ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ -ಸಜೆವರು 


